ಬಹುಭಾಷಾ ಸನ್ನಿ ವೇಶದಲ್ಲಿ ಕಲಿಕೆ 


ಬಿನಯ್‌ ಪ ಪಟ್ನನಾಯಕ್‌ 


ಹಿನ್ನೆಲೆ 


ಜಾರ್ಬಂ೦ಡ್‌ ಒಂದು ಐಹುಭಾಷೆಗಳ ರಾಜ್ಯ. ಅಲ್ಲ ಸುಮಾರು 
ಹತ್ತೊಂಬತ್ತು 
ಮಾತನಾಡುವ ಸುಮಾರು 32ಕ್ಕಿಂತಲೂ ಹೆಚ್ಚು ಸ್ಥಳೀಯ 
ಸಮುದಾಯಗಳವೆ. ಇವುಗಳಲ್ಲ ಕೆಲವು ಮುಖ್ಯ ಸಂಪರ್ಕ 
ಭಾಷೆಗಳು ರಾಜ್ಯದಲ್ಲಿ ಚಾಲ್ಲಯಲ್ಪರುವ ಬೇರೆ-ಬೇರೆ ಸ್ಥಳೀಯ 
ಭಾಷೆಗಳ ನಡುವೆ ಸೇತುವಿನಂತೆ ಕಾರ್ಯನಿರ್ವಹಿಸುತ್ತವೆ. 
ರಾಜ್ಯದಲ್ಲ ಒಂಬತ್ತು "ವಿಶೇಷವಾಗಿ ದೌರ್ಬಲ್ಯಪೀಡಿತ ಸ್ಥಳೀಯ 


ಪಂಗಡಗಳದ್ದು (Particularly Vulnerable Indigenous Groups- 


P೪TGs) ಅವುಗಳಲ್ಲ ಕೆಲವು ಪಂಗಡಗಳ ಭಾಷೆಗಳು ಅತ್ಯಂತ 
ಅಪಾಯದ ಅಂಚಿನಲ್ತಿವೆ. 


ಇವೆಲ್ಲಾ ಸಮುದಾಯಗಳಂ೦ದ ಬರುವ ಮಕ್ಷಳ ಮನೆಮಾತು, ಶಾಲಾ 
ಭಾಷೆಯಾದ ಹಿಂದಿಗಿಂತ ತೀರಾ ಭನ್ನವಾಗಿರುವ ಕಾರಣಕ್ಕೆ 


ಶಾಲೆಯ ಆರಂಭಕ ವರ್ಷಗಕಲ್ಪ್ಲ ಭಾರೀ ಕಲಕಾ ತೊಂದರೆಗಳನ್ನು 


ಎದುರಿಸುತ್ತಾರೆ. ರಾಜ್ಯದಲ್ಲ ಪ್ರಾಥಮಿಕ ಶಾಲೆಗಳನ್ನು ಪ್ರವೇಶಿಸುವ 
ಮಕ್ಷಳ ಸರಾಸರಿ ಮೂರನೇ ಒಂದರಷ್ಟು ಮಕ್ಷಳು ಆರಂಭಕ 
ಹಂತದಲ್ಲಯೇ ಶಾಲೆ ತೊರೆಯುತ್ತಾರೆ. ಇದು ದೇಶದಲ್ಲೇ ಶಾಲೆ 
ತೊರೆಯುವ ಮಕ್ಕಳ ಅತಿಹೆಚ್ಚನ ಪ್ರಮಾಣವಾಗಿದೆ. ಶಾಲೆಯಲ್ಲ 
ಮುಂದುವರಿಯುವ ಮಕ್ಕಳು ಎಂಟನೇ ತರಗತಿಗೆ ಬರುವ 
ವೇಳೆಗಾಗಲೇ ಬಹಳಷ್ಟು ಹತಾಶರಾಗಿರುತ್ತಾರೆ. ಅವರು ತಮ್ಮ 
ಪಠ್ಯಪುಸ್ತಗಳ ವಿಷಯವನ್ನಾಗಳೀ, ತಮ್ಮ ಮನೆ ಹಾಗು 
ಸಮುದಾಯಗಳ ಕಲಕಾ ಅನುಭವಗಳನ್ನು ಸಂಪೂರ್ಣವಾಗಿ 
ತಳ್ಜಹಾಕಿ ತಮಗೆ ಹಿಂದಿ ಭಾಷೆಯಲ್ಲ ಪಾಠಮಾಡುವ, ಹಿಂದಿ 
ಭಾಷೆಯಲ್ಲ ಮಕ್ಕಳಗೆ ಪರೀಕ್ಷೆಗಳನ್ನು ನೀಡುವ ಶಿಕ್ಷಕರನ್ನಾಗಲೀ 
ಅರ್ಥಮಾಡಿಕೊಳ್ಳಲಾಗದೆ ಶಾಲೆಯಲ್ಲ ಮುಂದುವರಿಯಲು 
ಹೆಣಗಬೇಕಾಗುತ್ತದೆ. ಆದ್ದರಿಂದ. "ರಾಷ್ಟ್ರೀಯ ಶಿಕ್ಷಣ ಸಂಶೋಧನೆ 


ಮತ್ತು ತರಬೇತಿ ಪರಿಷತ್‌” (NCERT), ASERನ೦ಂತಹ ರಾಷ್ಟ್ರೀಯ 
ಸಾಧನೆಯ ಸರ್ವೇಕ್ಷಣಗಳ ವರದಿಯಲ್ಲ ಜಾರ೦ಡ್‌ ರಾಜ್ಯದ 


ಮಕಳ ಕಲಕಾ ಪಅತಾಂಶಗಳು ಪಟ್ಟಿಯ ಕೊನೆಯನ್ನು 


ಅಲಂಕರಿಸುವುದು ಯಥಾಪ್ರಕಾರ ನಡೆದೇ ಇದೆ. ಉಳ೪ದಂತೆ, 
ಸ್ಥಳೀಯ ಪಠ್ಯಪುಸ್ತಕಗಳು ದೊರೆಯದೇ ಇರುವುದು ಹಾಗು 
ರಾಜಕೀಯ ಅಸ್ಪಿರತೆಗಳೂ ಮಕ್ಷಳ ಕಳಪೆ ಸಾಧನೆಗೆ 
ಕಾರಣಗಳಾಗುತ್ತವೆ. 


ಕುತೂಹಲಕಾರಿ ಸಂಗತಿಯೆಂದರೆ, ಈ ರಾಜ್ಯವು ಹನ್ನೆರಡು 
ಸ್ಥಳೀಯ (ಬುಡಕಟ್ಟು) ಮತ್ತು ಪ್ರಾದೇಶಿಕ ಭಾಷೆ ಷೆಗಳನ್ನು pe 
ನಾಣು ಆಂಗ್ರಭಾಷೆಗಳ ನಂತರದ ರಾಜ್ಯದ ಅಧಿಕ ತ ad 
ಅಧಿಸೂಚನೆ ಹೊರಡಿಸಿದೆ. ಇಷ್ಟಾಗಿಯೂ. ರಾಜ್ಯದ 40,೦೦೦ 
ಪ್ರಾಥಮಿಕ ಶಾಲೆಗಳ ತರಗತಿಗಳಲ್ಪ ಮಕ್ಕಳ ಮಾತೃಭಾಷೆಯ 
ಬಳಕೆಗೆ ಯಾವುದೇ ಅವಕಾಶ ಇರಲಲ್ಲ. ಟಡಆತೆ ವರ್ಗವಾದರೋ 
ಅತಿಹೆಚ್ಚು ಇರುವ ಶಾಲೆ ತೊರೆಯುವ ಮಕ್ಕಕ ಪ್ರಮಾಣದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಸ್ಥಳೀಯ ಮತ್ತು ಪ್ರಾದೇಶಿಕ ಭಾಷೆಗಳನ್ನು 


ಕುರಿತಾಗಲೀ, ಕನಿಷ್ಠ ಕಲಕಾ-ಫಲಅತಾಂಶಗಳ ವಿಚಾರವಾಗಿ- 
ಯಾಗಲೀ, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಆತಂಕ ಹುಟ್ಟಸುವ 
ಗೈರುಹಾಜರಿಯನ್ನು ಕುರಿತಾಗಲೀ ತಲೆಕೆಡಿಸಿಕೊಂಡಂತೆ ಇರಲಲ್ಲ. 
ರಾಜ್ಯದ ಬಹುಸಂಖ್ಯಾತ ಮಕ್ಷಳಗೆ ಸಂಬಂಧಿಸಿದ ಈ ಗಂಭೀರ 
ಸಮಸ್ಯೆಗಳ ಬಗ್ಗೆ ಎಲ್ಲೂ, ಯಾವ ವಿಧದ ಚರ್ಚೆಯೂ ಆಗಿರಲಲ್ಲ. 


ಶಾಲೆಯ ಆರಂಭಕ ವರ್ಷಗಳಕಲ್ಪ ಮಕ್ಷಳ ಕಅಕಾ-ಅನುಭವವನ್ನು 
ಹಾಗು ಮಕ್ಷಳು ಶಾಲೆ ತೊರೆಯಲು ಇರುವ ಕಾರಣಗಳನ್ನು 
ಅರ್ಥಮಾಡಿಕೊಳ್ಳಲು ತಂಡವೊಂದನ್ನು ರಚಿಸಿ ಅದನ್ನು 


"ಮಾತೃಭಾಷಾ ಆಧಾರಿತ ಕ್ರಿಯಾತ್ಮಕ ಭಾಷಾ ಕಲಕೆ” (Mother- 


tongue based Active Language Learning -M-TALL) ಎ೦ದು 
ಹೆಸರಿಸಲಾಯುತು. 

'ಮಾತೃಭಾಷಾ ಕಲಕೆ' ಹಾಗು ಅದರ 
ಉಪಕ್ರಮಗಳು 


ಆಧಾರಿತ ಕ್ರಿಯಾತ್ಮಕ ಭಾಷಾ 


ಶಾಲೆಗಳು, ಸಮುದಾಯಗಳು ಹಾಗು ಅಲ್ಲನ ಮಕ್ಕಳು ನೀಡಿದ 
ಹಿಮ್ಮಾಹಿತಿಯ ಆಧಾರದ ಮೇಲೆ ಭಾಷೆಗಳ ಆದ್ಯತೆಯನ್ನು 
ಸೂಚಿಸುವ ವರ್ಣ-ಚಿಹ್ನೆಗಳಂದ ಕೂಡಿದ ರಾಜ್ಯದ ಭಾಷಾ 
ನಕಾಶೆಂಯನ್ನು ರಚಿಸಲಾಯಿತು. ಈ ಪ್ರಂಶುತ್ನದಿಂದ 
ಹೊರಹೊಮ್ಮಿದ ತಥ್ಯವೆಂದರೆ, ಇದಕ್ಕೆ ಪ್ರತಿಸ್ಪಂದಿಸಿದ ಶೇಕಡಾ 
೨6ರಷ್ಟು ಮಂದಿ ಪ್ರಾಂತೀಯ ಆಡುಭಾಷೆಗಳಲ್ಪ ವ್ಯವಹರಿಸಿದರೆ, 
ಶೇಕಡಾ 4ರಷ್ಟು ಮಂದಿ ಮಾತ್ರ ತಮ್ಮ ಮಾತೃಭಾಷೆಯಾಗಿ 
ಹಿಂದಿಯಲ್ಲ ವ್ಯವಹರಿಸುತ್ತಿದ್ದರು. ಆದರೆ, ತಮ್ಮ ಪೋಷಕರೊಂದಿಗೆ 
ವ್ಯವಹರಿಸುವಾಗ, ಆಡುವಾಗ ಅಥವಾ ದೈನಂದಿನ ವ್ಯವಹಾರಗಳಲ್ಲ 
ನಿರತರಾಗಿರುವಾಗ ಬಹುತೇಕ ಮಕ್ಕಳು ತಮ್ಮದೇ ಪ್ರಾದೇಶಿಕ 
ಉಪಭಾಷೆಗಳನ್ನು. ಮನೆಯ sae ಗಳನ್ನು ಬಳಸುತ್ತಿದ್ದರು. 
ಹೀಗಾಗಿ, ಬಹಳಷ್ಟು ಬಾರಿ ಭಾಷಾ ಷಾ ನ್ನು; ತೆಗಳ ವ ಮಕ್ನಳು 
ಕಲಕಾ- ಅಡಚಣೆಗಳನ್ನು ಎದುರಿಸುತ್ತಿದ್ದು. ಅದು ಬೇಸ ರಕ 
ಎಡೆಮಾಡಿ, ಶಾಲೆ ಹಡಯ ಪರ್ಯಾಪ್ತ ಕಾಣುತ್ತಿತ್ತು 
ಎಂಬ ವಿಷ ಷಯ ನಿಚ್ಚಕವಾಲುತು. 


ಸಪಚಿತ ಶಬಕೋಶಗಳ ಅಭವೃದ್ಧಿ 
fu] [A [a 


ಈ ಫಅತಗಳ ಬಗೆಗೆ ವಿಚಾರ ಮಾಡುತ್ತಾ ಪ್ರತಿ 
ಸಮುದಾಯದಲ್ಲೂ ಮಕ್ಷಳು ತಮ್ಮ ಆರಂಭಕ ವರ್ಷಗಳಲ್ಪ ಏನನ್ನು 
ಮಾಡಲು ಇಚ್ಛಿಸುತ್ತಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಬೇರೆ- 
ಬೇರೆ ಭಾಷಾತಜ್ಞರ ತಂಡಗಳೊಂದಿಗೆ ಚರ್ಚೆಗಳನ್ನು 
ಹಮ್ಮಿಕೊಳ್ಳಲಾಯಿತು. 


ಅಂತಹ ಮಕ್ಷಳ ಸ್ನೇಹಿ ಕ್ಷೇತ್ರಗಳನ್ನು ಮಕ್ಷಳ ಮಾತೃಭಾಷೆ ಆಧಾರಿತ 
ಶಾಲಾ ಭಾಷಾ ತಯಾರಿ ಉಪಕ್ರಮಗಳ ಯೋಜನೆಗೆ ಪ್ರಸ್ತುತವಾದ 
ಸ್ಲೂಲ ವಿಷಯಗಳಾಗಿ ಕಲೆಹಾಕಲಾಲುತು. ಮಕ್ಕಳು ಆಡಲು, 


ಹಾಡಲು, ಕುಣಿಯಲು, ತಮ್ಮ ಸುತ್ತಅನ ನಾನಾ ರೀತಿಯ 
ಜನರೊಂದಿಗೆ, ತಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಲು, ಆಟಕೆಗಳನ್ನು 
ಮಾಡಲು, ಅನ್ನೇಷಿಸಲು. ಕಥೆಗಳನ್ನು ಕೇಕಲು ಮತ್ತು ಹೇಳಲು. 
ಸಚಿತ್ರ ಕಥೆ ಪುಸ್ತಕಗಳನ್ನು ಓದಲು ಬಯಸುತ್ತಾರೆ ಎಂಬುದನ್ನು 
ಕಂಡುಕೊಂಡೆವು. ಜೊತೆಗೆ ನಾವು ಮಕ್ನಳ ಅಚ್ಚುಮೆಚ್ಚನ ಕಥೆಗಳು, 
ಹಾಡು, ಕುಣಿತ, ಗಾದೆ-ಒಗಟು, ಚಿತ್ರ, ಆಟಕೆ, ಆಟ, ಕಲೆ ಹಾಗು 
ಕರಕುಶಲ ವಸ್ತುಗಳು ಮತ್ತು ಇತರ ಅನುಭವಗಳನ್ನು 
ಕಲೆಹಾಕಿದೆವು. 


2೦14ರಲ್ಲ, "ಮಾತೃಭಾಷಾ ಆಧಾರಿತ ಕ್ರಿಯಾತ್ಮಕ ಭಾಷಾ ಕಲಕೆ” 
ಕಾರ್ಯಕ್ರಮವು "ನನ್ನ ಭಾಷೆಯಲ್ಲ ನನ್ನು ಜಗತ್ತು” (Meri Bhasha 
Mein Meri Duniya) ao ದ್ವಿಭಾಷಾ ಸಚಿತ್ರ ಶಜ್ದಕೋಶಗಳನ್ನು 
ಒಂಬತ್ತು ಸ್ಥಳೀಂರು ಹಾಗು ಪ್ರಾಂತೀಂಶು ಬಾಷೆಗಳಲ್ಲ 
ಅಂಗನವಾಡಿಗಳಲ್ಲ ಬಳಸಲು ಮತ್ತು ಶಿಕ್ಷಕರ ಹಾಗು ಮಕ್ಕಳ ಸಣ್ಣ 
ಗುಂಪುಗಳೊಂದಿಗೆ (ಹೆಚ್ಚು ವಿಭಿನ್ನ ಭಾಷಾ ಪರಿಸರಗಳಂ೦ದ 
ಮಕ್ಕಳದ್ದಷ್ಟೂ ಹೆಚ್ಚು ಪ್ರಯೋಜನಕಾರಿ) ಒಡನಾಡುವ ಪೋಷಕರ 
ಬಳಕೆಗಾಗಿ ಹೊರತಂದಿತು. ಮಕ್ಕಳು ಜೊತೆಗೂಡಿ, ಒಂದು 
ಪುಟವನ್ನು ತೆರೆದು, ಅಲ್ಲನ ಚಿತ್ರದ ವಿವಿಧ ಅಂಶಗಳನ್ನು ತಮ್ಮ 
ಮಾತೃಭಾಷೆಗಳಲ್ಲ ಚರ್ಚಿಸುವುದು ಹಾಗು ಆ ಪುಟದ ಪ್ರತಿ 
ವಸ್ತುವಿನೊಡನೆ ಅಥವಾ ಘಟನೆಯೊಡನೆ ತನ್ನ ಅನುಭವವನ್ನು 
ಹಂಚಿಕೊಳ್ಳುವುದು ಇದರ ಉದ್ದೇಶವಾಗಿತ್ತು. ಇದರಿಂದ ಪ್ರತಿ 
ಮಗುವಿಗೆ ಹಾಗು ಸಂಬಂಧಪಟ್ಟ ಶಿಕ್ಷಕರಿಗೆ ಅಥವಾ ಪೋಷಕರಿಗೆ 
ಬಳಸಲು ಸಮೃದ್ಧ ಸ್ಥಳೀಂರು ಕಲಕಾ ಸಂಪನ್ಮೂಲವು 
ದೊರಕಿದಂತಾಯುತು. ಇದು ಚಿತ್ರ ಹಾಗು ಪಠ್ಯದೊಂದಿಗಿನ, 
ಸಹಪಾಠಿಗಳು, ಶಿಕ್ಷಕರು ಹಾಗು ಪೋಷಕರ ನಡುವಿನ ಸಂವಾದಕ್ಕೆ 
ಅವಕಾಶ ಒದಗಿಸಿತು. ಇದು ಮಗುವಿನ (ಅಥವಾ ಮಕ್ಷಳ) ಭಾಷಾ 
ಕಲಅಕಾ ಕೌಶಲಗಳಗೆ ಭದ ಬುನಾದಿಯನ್ನು -ಮೊದಲು ಮಗುವಿನ 
ಮಾತೃಭಾಷೆಯಲ್ಲಿ. ಬಳಕ ಅದನ್ನು ಬಡದೆ ಅನುಸರಿಸಿ ಹಿಂದಿ 
ಮತ್ತಿತರ ಭಾಷೆಗಳಲ್ಲ-ಒದಗಿಸಲು ನೆರವಾಲಯುತಲ್ಲದೆ, ಮಗುವಿನ 
ಜ್ಞಾನ, ಕೌಶಲಗಳು. ಮನೋಭಾವಗಳಕಲ್ಪ ಸಮೃದ್ಧಿಯನ್ನು ತರಲು, 
ವಿಷಯದ ಪರಿಕಲ್ಪ್ಲನೆಯಲ್ಲ ಮಗುವಿನ ಆಸಕ್ತಿಯನ್ನು ಸೆಕೆಯಲು 
ನೆರವಿಗೆ ಬಂತು. ಇದೆಲ್ಲವನ್ನೂ. ಗುಂಪಿನ ಭಾಷಾ ವೈವಿಧ್ಯದ ಹಂತ 
ಹಾಗು ಗುಂಪಿನೊಂದಿಗಿನ ಒಡನಾಟಗಳ ಸ್ತರ ಮತ್ತು ದಿಕ್ಕಿಗೆ 
ಅನುಗುಣವಾಗಿ ಸಾಧಿಸಿತು. 


ತರುವಾಯ, ಮೇಅನ ಪ್ರತಿ ವಿಷಯದ ಚಿತ್ರಗಳನ್ನೂ ವಿಭಿನ್ನ ಭಾಷಾ 
ತಂಡಗಳರುವ ಮಕ್ಕಳ ಜೊತೆ ಸಣ್ಣ ಪ್ರಮಾಣದ ಚರ್ಚೆಯಲ್ಲ 
ಕಲಅಕೆಯ ಪ್ರಾಥಮಿಕ ಸಾಮದ್ರಿಯಾಗಿ ಬಳಸಲಾಯುತು. ಈ 
ಚಿತ್ರಗಳಗೆ ಹೊಂದಿಕೊಂಡಂತೆ ತಮ್ಮ ಅನುಭವ ಮತ್ತು 
ವಿಚಾರಗಳನ್ನು ತಮ್ಮದೇ ಭಾಷೆಗಳಲ್ಲ ಹಂಚಿಕೊಳ್ಳುವಂತೆ 
ಅಂಗನವಾಡಿ ಕಾರ್ಯಕರ್ತೆಯರು ಹಾಗು ಶಿಕ್ಷಕರು ಮಕ್ಕಳನ್ನು 
ಹುರಿದುಂಬಸಿದರು. 


ಭವಿಷ್ಯದಲ್ಲ ಬಳಸಿಕೊಳ್ಳಲು ಅನುಕೂಲವಾಗುವಂತೆ ಮಕ್ಕಳು 
ಬಳಸಿದ ಹೊಸ ಪದಗಳನ್ನು ಕಲಅಕಾ ಸುಗಮಗಾರರು 


(Facilitators) ದುರುತು ಮಾಡಿಕೊಂಡರು. ಮಕ್ಕಳಂದ ಬಂದ 
ಹೊಸ ಕಥೆ ಹಾಗು ಪದಗಳನ್ನು ಮುಂದೆ ತರಗತಿಯಲ್ಲ ಬಳಸಲು 
ಸುಗಮಗಾರರು ಅವುಗಳನ್ನು ಗುರುತುಮಾಡಿ-ಕೊಳ್ಳಬೇಕಿತ್ತು. 
ಇದಕಾಗಿ ಕೊಠಡಿಯ ಎರಡು ಮೂಲೆಗಕೂ ಎರಡು ಪ್ರತ್ಯೇಕ 
ಪೆಟ್ಟಗೆಗಳನ್ನು (ಭಾಷಾ ಬುಟ್ಪ. ಭಾಷಾ ಭಂಡಾರ) ಇಡಲಾಯುತು. 
ಈ ರೀತಿ ದೊರೆತ ಪದ ಹಾಗು ಕಥೆಗಳನ್ನು ಕ್ರಮೇಣ ಕಲೆಹಾಕುವ 


ಪ್ರಕ್ರಿಯೆಯು ಸಂಬಂಧಪಟ್ಟ ಸುಗಮಗಾರರಿಗೆ ತಮ್ಮದೇ 
ಸಂಸ್ಥೆಗಳಲ್ಲ ಶಬ್ದಕೋಶ, ಕಥೆಪುಸ್ತಕ ಹಾಗು ಹಾಡಿನ ಪುಸ್ತಕಗಳ 
ರೂಪದಲ್ಲ ಬಳಸಬಹುದಾದ ಕಲಕಾ ಸಂಪನ್ಮೂಲಗಳನ್ನು 
ರಚಿಸಿಕೊಳ್ಳಲು ಅನುವು ಮಾಡಿಕೊಟ್ಟತು. ಮಕ್ನಳ ಮಾತೃ- 
ಭಾಷೆಗಳಲ್ಲಿ ನಡೆದ ಪ್ರಾಥಮಿಕ ಚರ್ಚೆಗಳಂದ ಮಕ್ಷಳು ತಮ್ಮ 
ಮೂಲಭೂತ ಭಾಷಾ ಕಲಕಾ ಕೌಶಲಗಳನ್ನು ಬಲಪಡಿಸಿಕೊಳ್ಳಲು 
ಅನುಕೂಲವಾಲುತು. ಮಕ್ಷಳು ತಮ್ಮ ಪ್ರಾಥಮಿಕ ಭಾಷಾ ಕಲಕಾ 
ಕೌಶಲಗಳನ್ನು ಬಳಸಿಕೊಂಡು ಹಿಂದಿ ಭಾಷಾ ಸಂವಹನದ 
ಪ್ರಾಥಮಿಕ ತತ್ವಗಳನ್ನು ಕಲಅಯಲು ಅನುಕೂಲವಾಗಲೆಂದು 
ಕ್ರಮೇಣ ಈ ಚರ್ಚೆಗಳನ್ನು ಹಿಂದಿ ಭಾಷೆಯಲ್ಲ ನಡೆಸುವುದನ್ನು 
ಪ್ರೋತ್ಸಾಹಿಸಲಾಯುತು. ಈ ಯೋಜನೆಯು ಇಡೀ ಸಮುದಾಯದ 
ಜನಪ್ರಿಯತೆಯನ್ನು ಗಳಸಿತು. ದೇಶದ ಯಾವುದೇ ಭಾಗದ 
ಗ್ರಾಮೀಣ ಜನರ ಹಾಗು ಮಕ್ಕಳ ಸಾಮಾಜಕ ಜೀವನದ 
ಅಂಶಗಳನ್ನು ಕುರಿತು ಚರ್ಚೆಗಳನ್ನು ಸುಗಮಗೊಳಸಲು ದ್ವಿಭಾಷಾ 
ಸಚಿತ್ರ ಶಬ್ದಕೋಪಶಗಳಗೆ ಇರುವ ಸಾಮರ್ಥ್ಯ ಹೇರಳವಾಗಿದೆ. 


ಮಡಿ ಕಟ್ಟೆ (Bhasha Puliya) 


ಶಾಲಾಪೂರ್ವ ಶಿಕ್ಷಣವನ್ನು ಮಕ್ನಳ ಮೊದಲ ನುಡಿಯಲ್ಲ 
ದಾಟಸುವುದು ಉತ್ತಮ ಎಂಬುದು ಸಾರ್ವತ್ರಿಕ ಭಾವನೆಯಾಗಿದೆ. 
ಇದಕ್ಕಾಗಿ 2೦15ರಲ್ಲ ಖ-TALL ("ಮಾತೃಭಾಷಾ ಆಧಾರಿತ 
ಕ್ರಿಯಾತ್ಮಕ ಭಾಷಾ ಕಲಕೆ”)ಯು "ಮುಡಿ ಕಟ್ಟೆ” (Bhasha Puliya) 
ಎ೦ಬ ಮಕ್ಷಳ ಭಾಷಾ ತಯಾರಿಯ ಕಂತೆಯನ್ನು 
ಅಭವೃಧ್ಧಿಗೊಳಸಿದೆ. ಇದು ಮಕ್ಕಳ ಮನೆಯ ಆಡುಭಾಷೆಗಳು ಮತ್ತು 
ಜಾರ್ಬಂ೦ಡ್‌ ರಾಜ್ಯದ ಅಂಗನವಾಡಿ ಹಾಗು ಪ್ರಾಥಮಿಕ ಶಾಲೆ 
ಭಾಷೆಗಳ ನಡುವೆ ಸಂಪರ್ಕಸೇತುವಾಗಿ ಕೆಲಸಮಾಡುತ್ತದೆ. ಮಕಳು 
ಈ ಕಲಅಕಾ ಚಟುವಟಕೆಗಳಲ್ಲ ಕ್ರಿಯಾತೃಕವಾಗಿ ಪಾಲ್ಗೊಳ್ಳಲು ಹಾಗು 
ತನ್ಮೂಲಕ, ಶಾಲಾಪೂರ್ವ ಶಿಕ್ಷಣ ಕಾರ್ಯಕ್ರಮದ ಮೂಲಘಟಕ 
ರೂಪದ ಅಪೇಕ್ಷಿತ ಕೌಶಲಗಳನ್ನು ಗಳಸಲು ಆಗುವಂತೆ ಒಂದು 
ಸರಣಿ ರೂಪದ ಮಗುಸ್ನೇಹಿ ಕಅಕಾ ಚಟುವಟಕೆಗಳನ್ನು ಈ 
ಕಂತೆಯೊಂದಿಗೆ ಕ್ರಮಬದ್ಧವಾಗಿ ಅಂತರ್ಗತಗೊಳಸ ಲಾಗಿದೆ. 


ಕಅಕೆಯ ಹನ್ನೆರಡು ಮುಖ್ಯ ಹಂತಗಳನ್ನು ಚಟುವಟಕೆ 
ಮಾರ್ಗದರ್ಶಕ 12 ಪುಸ್ತಕಗಳ ಮೂಲಕ ಒಳಗೊಳ್ಳಲಾಯುತು. ಈ 
ಹನ್ನೆರಡು ಪುಸ್ತಕಗಳನ್ನೂ ಅಳವಡಿಸಿಕೊಂಡು ಒಂದು 
ಸರಣಿಕ್ರಮದಲ್ಲ ಎಲ್ಲಾ ಚಟುವಟಕೆಗಳನ್ನೂ ಸ್ಪರ್ಶಿಸುವ ಕಅಕೆಯ 
ಏಣಿಗಳನ್ನು ರೂಪಿಸಲಾಯುತು. ಜೊತೆಗೆ. ಮಕ್ಕಳ ಕಲಕೆಯ 
ಪ್ರಗತಿಯನ್ನು ತಿಆಯಲು ಪ್ರತ್ಯೇಕ ಕಲಅಕಾ ಮೂಲ್ಯಾಂಕನದ 
ಮಾದರಿಗಳನ್ನು. ಚಟುವಟಕೆ ಪ್ರಗತಿ ಪಟ್ಟಯನ್ನು, ನುಡಿಕಲ್ಟೆಯನ್ನು 
ಪರಿಚಯುಸುವ ಮಾರ್ಗದರ್ಶಕ ಪುಸ್ತಕವನ್ನು. ಸಂಪೂರ್ಣ ವರ್ಷದ 
ಶೈಕ್ಷಣಿಕ ಕ್ಯಾಲೆಂಡರ್‌ ಒಂದನ್ನು ಹಾಗು ಜಾನಪದ ಕಥೆ ಮತ್ತು 
ಹಾಡುಗಳನ್ನು ಕ್ರಮಬದ್ಧವಾಗಿ ಜೋಡಿಸಬಹುದಾದ ಕಡತಗಳನ್ನು 
ಅಭವೃದ್ಧಿಗೊಆಸಲಾಯುತು. 


ಈೇ ಕಾರ್ಯಕ್ರಮವು ಮಕ್ಷಳ ಶಾಲಾ ತಯಾರಿ ಹಾಗು ಭಾಷಾ 
ಕಲಕೆಯ ಕೌಶಲಗಳ ಮೇಲೆ ಮಹತ್ವಪೂರ್ಣ ಪ್ರಭಾವ ಜರಿದ್ದು 
ಮಾತ್ರವೇ ಅಲ್ಲದೆ, ಪ್ರತಿ ಮಗುವೂ ಕಲಅಕಾ ಪ್ರಕ್ರಿಯೆಯಲ್ಲ 
ನಲವಿನಿಂದ ಪಾಲ್ಗೊಳ್ಳಲು. ಭಾಷಾ ಕಲಕೆಯ ಕೌಶಲಗಳನ್ನು 
ಗಳಸಲು ಹಾಗು ವರ್ಣಮಾಲೆ, ಸಂಖ್ಯೆಗಳ ಪರಿಚಯ ಪಡೆಯಲು 
ಹಾಗು ವಿಷಯಾಧಾರಿತ ಕಲಕೆಯನ್ನು ಎದುರುನೋಡುವ ಶಾಲಾ 
ದಿನಗಳಗಾಗಿ ಸಜ್ಞಾಗಲು ಮಾತೃಭಾಷಾ-ಆಧಾರಿತ ಶಾಲಾಪೂರ್ವ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


41 


42 


ಶಿಕ್ಷಣವು ಎಷ್ಟು ಅನುಕೂಲಕಾರಿ ಎಂಬುದಕ್ಕೆ 
ಸಾಕ್ಟ್ಯಾಧಾರವನ್ನು ಒದಗಿಸಿತು. ಮಕ್ಷಳು ತಂಡಗಕಲ್ಲ ಕಲ 
ಚಟುವಟಕೆಗಕ್ಲಂ ಭಾಗವಹಿಸುವುದು ಹೇಗೆ, ಒಟ್ದಾಗಿ ಕಲೆ 
ಕಅಯುವುದು ಹೇಗೆ ಎಂಬುದನ್ನು ಕೂಡಾ ಕಅಯುತ್ತಾರೆ. 


eal 
[N28 


3 


ಕಾರ್ಯಕ್ರಮಗಳ ಯಶಸ್ಸು 


ಭಾಷಾ ಕಲಕೆಗೆ ಬಹುಬಗೆಯ ವಿಧಾನದ ಅಗತ್ಯವಿದೆ ಎಂಬುದು 
ಈಗ ದೃಢಪಟ್ಪದೆ. ಸಮುದಾಯದ ಭಾಷಾ ಕಾರ್ಯಕರ್ತರೊಂದಿಗೆ 
ಸಾಹಿತಿಗಳು ಕುಅತು. ಅವರ ಸಮುದಾಯದಲ್ಲ ಮಾಡಬಹುದಾದ 
ಹಾಗು ಅವರ ಪ್ರದೇಶದಲ್ಲನ ಮಕ್ಕಳು ಸಕ್ರಿಯವಾಗಿ ಭಾಗವಹಿಸಲು 
ಸಾಧ್ಯವಿರುವ ಪ್ರಧಾನ ಚಟುವಟಕೆಗಳ ಪಟ್ಟ ತಯಾರು ಮಾಡಿದರು. 
ಉದಾಹರಣೆಗೆ, ಬೇಸಿಗೆಯಲ್ಲ ವಿವಿಧ ಹಬ್ಬ ಹಾಗು ಸಾಮಾಜಕ 
ಕಾಂರ್ಕ್ರಕ್ರಮಗಳಕಲ್ಲ ಭಾಗವಹಿಸುವುದು. ಬಗೆ-ಬಗೆಯ 
ಸಂತೆಗಳಗೆ, ಹೊಲ-ಗದ್ದೆಗಳಗೆ, ಹಣ್ಣಿನ ತೋಟಗಳಗೆ ಖುಷಿಯಿಂದ 
ಭೇಟ ನೀಡುವುದು ಮತ್ತು ಬೇಸಿಗೆ ಹಬ್ಬಗಳನ್ನು ಆಚರಿಸಲು ಹತ್ತಿರದ 
ಪ್ರದೇಶಗಳಗೆ ಭೇಟ ನೀಡುವುದು ಎಲ್ಲವೂ ಮಕ್ಷಳ ದಿನನಿತ್ಯದ 
ಜೀವನದ ಭಾಗಗಳಾಗಿದ್ದು. ಶೈಕ್ಷಣಿಕ ವರ್ಷದ ಮೊದಲ ಭಾಗದಲ್ಲ 
ಕಅಕೆಗೆಂದು ನಿಗದಿಪಡಿಸಿದ ಪರಿಕಲ್ಪನೆಗಳನ್ನು ಮಕ್ಕಳು ಕಅಯಲು 
ಇವು ನೆರವಿಗೆ ಬರುತ್ತವೆ. ಉದಾಹರಣಿಗೆ. ಒಂದನೇ ತರಗತಿಯ 
ಮಕ್ಷಳಗೆ ಹಾಡುವ, ಜೊತೆಗೂಡಿ ಆಡುವ, ಕಥೆ ಕೇಳುವ, 
ಅನುಭವಗಳನ್ನು ಹಂಚಿಕೊಳ್ಳುವ. ಚಿತ್ರಜಡಿಸುವ ಹಾಗು 
ಚಿತ್ರಗಳನ್ನು ಅರ್ಥಮಾಡಿಕೊಳ್ಳುವ ಇವೇ ಮೊದಲಾದ ವಿಶಾಲ 
ವ್ಯಾಪ್ತಿಯ ಆಸಕ್ತಿದಾಯಕ ಕಅಕಾ ಚಟುವಟಕೆಗಳಲ್ಲ 
ಭಾಗವಹಿಸಲು ಅನುವು ಮಾಡಿಕೊಡಲಾಗುತ್ತದೆ. ಆ ಮೂಲಕ 
ಅವರು ಶಾಲೆಯ ಕಲಕಾ ಚಟುವಟಕೆಗಳಲ್ಲ ಇನ್ನೂ ಹೆಚ್ಚನ ಆಸಕ್ತಿ 
ತೋರಲು ಸಾಧ್ಯವಾಗುತ್ತದೆ. 


ಭಾಷಾ ವಿಷಯಗಳನ್ನು ಅಭವೃದ್ಧಿಗೊಆಸುವವರು ಸಾಮುದಾಲುಕ 
ಹಬ್ದಗಳಗೆ ಹಾಗು ವೃತ್ತಿಗಳಗೆ ಸಂಬಂಧಿಸಿದ ಸಂದರ್ಭ, ಕಥೆ. ಪದ್ಯ, 
ಒಗಟು ಮೊದಲಾದವುಗಳನ್ನು ಗುರುತಿಸುವಂತೆಯೇ. ಗಣಿತ 
ವಿಷಯದ ವಿನ್ಯಾಸಕರು ರಂಗೋಲ, ಗೋಡೆ ವಿನ್ಯಾಸಗಳು. 
ಸಮುದಾಯದ ವೃತ್ತಿಗಳಗೆ ಸಂಬಂಧಿಸಿದ ವಸ್ತುಗಳ ಆಕಾರ ಹಾಗು 
ಗಾತ್ರಗಳ ಮೂಲಕ ಮಕ್ಕಳನ್ನು ಗಣಿತೀಯ ಅನ್ನೇಷಣೆ, ಚಿಂತನೆ, 
ಚರ್ಚೆಗಕ ತೊಡಗುವಂತೆ ಮಾಡುವ ಆಸಕ್ತಿದಾಯಕ ಕಲಕಾ 
ಚಟುವಟಕೆಗಳ ಆಯೋಜನೆ ಮಾಡಿದ್ದರು. 


ಚಟುವಟಕೆ ಆಧಾರಿತ ಕಅಕಾ ಪಥಗಳು 


ಎಲ್ಲಾ ಮಕ್ಷಳೂ ಸಂಭ್ರಮ ಸಡಗರಗಳಂದ ತಮ್ಮನ್ನು 
ತೊಡಗಿಸಿಕೊಳ್ಳುವಂತಹ ಬಹುಬಗೆಯ ಕಲಕಾ ಚಟುವಟಕೆಗಳನ್ನು 
ಶೈಕ್ಷಣಿಕ ವರ್ಷದ ವಿವಿಧ ತ್ರೈಮಾಸಿಕಗಳಗೂ ವಿನ್ಯಾಸ- 
ಗೊಳಸಲಾಗಿತ್ತು. ಪುಸ್ತಕದ ಪ್ರತಿ ಅಧ್ಯಾಯವೂ ಮಕ್ಕಳು ಜೀವನದ 
ವೈವಿಧ್ಯವನ್ನು ಸವಿಯುವಂತೆ ಮಾಡುವ ವಿವಿಧ ರೀತಿಯ ಕಅಕಾ 
ಯೋಜನೆಗಳನ್ನು ಒಳೆಗೊಳ್ಳುವಂತೆ ವಿನ್ಯಾಸಗೊಳಆಸಲಾಗಿದ್ದು, 
ಮಕ್ಷಳು ಪೂರ್ವನಿರ್ಧಾರಿತ ಕಲಕೆಯ ಗುರಿಗಳನ್ನು ತಲುಪಲು 
ಬೇಕಿರುವಷ್ಟನ್ನು ಕಲಅಯಲು ಸಾಧ್ಯವಾಗುವಂತಿತ್ತು. ಉದಾಹರಣೆಗೆ, 
ಭಾಷಾ ಪುಸ್ತಕಗಳ ರಚನೆಕಾರರು ವಿಷಯವನ್ನು ಕಥೆ. ಹಾಡು. 
ಗಾದೆ, ಒಗಟು. ನಾಟಕ ಹಾಗು ರೂಪಕಗಳ ರೂಪದಲ್ಲಿ 
ವಿನ್ಯಾಸಗೊಳಸಿ ಭಾಷೆಯ ಶ್ರೀಮಂತಿಕೆಯನ್ನು ಪರಿಚಲುಸಲು 
ಮುಂದಾದರು. ಇವು ಮಕ್ಕಳನ್ನು ನಲವಿನಿಂದ ಕೂಡಿದ ಸೃಜನಾತ್ಮಕ 
ಚಟುವಟಕೆಗಳಲ್ಲ ತೊಡಗುವಂತೆ ಮಾಡುತ್ತಾ, ತನ್ಯೂಲಕ, 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌, ಜುಲೈ 2021 


ವಿಷಯದ ಸೌಂದರ್ಯ ಮತ್ತು ವೈವಿಧ್ಯವನ್ನು ಕಂಡುಕೊಳ್ಳಲು 
ನೆರವು ನೀಡುವಂತಿದ್ದವು. ಇವೆಲ್ಲದರಲ್ಲ ಪಾಲ್ಲೊಳ್ಳುತ್ತಾ. ಮಕ್ಷಳು 
ತಮಗೆ ಪರಿಚಯವಿರುವ ಸ್ಥಳೀಯ ಅನುಭವ ಹಾಗು ಘಟನೆಗಳನ್ನೇ 
ಬಳಸಿ ತಾವು ಕಲಕೆಯಲ್ದ ಸೃಜನಾತ್ಮಕವಾಗಿ ತೊಡಗಿಸಿ- 
ಕೊಳ್ಳುವಂತೆ ವಿಷಯವನ್ನು ಹೇಗೆ ರೂಪಿಸಲಾಗಿದೆ ಎಂದು ಕೂಡ 
ಕಂಡುಕೊಳ್ಳುತ್ತಾರೆ. 


ಸಮುದಾಯ ಬೆಂಬಅಆತ ಬೋಧನ ಪ್ರಕ್ರಿಯೆಗಳು 


ಕಥೆಗಾರರು. ಗಾಯಕರು, ನೃತ್ಯಪಟುಗಳು. ಸಂಗೀತಗಾರರು, 
ಕವಿಗಳು, ಕಲಾವಿದರು, ಗಾದೆ-ಒಗಟು ಇತ್ಯಾದಿಗಳ ಭಂಡಾರವೇ 
ಆಗಿರುವಂತಹ ಸಮುದಾಯದ ಸಂಪನ್ಕೂಲ ವ್ಯಕ್ತಿಗಳು 
ಶಾಲೆಗಳೊಂದಿಗೆ ಸಹಕರಿಸುವುದನ್ನು ಹಾಗು ಅವರೆಲ್ಲರೂ 
ಶಾಲೆಗಳಆಗೆ ಭೇಟ ನೀಡಿ ತಮ್ಮ ಚಟುವಟಕೆಗಳನ್ನು ಶಾಲಾ ಶಿಕ್ಷಕರ 
ಜೊತೆಗೂಡಿ ನಿರ್ವಹಿಸುವುದರ ಮೂಲಕ ಬೋಧನಾ ಪ್ರಕ್ರಿಯೆಗೆ 
ಹೊಸ ಆಯಾಮವನ್ನು ತರುವುದನ್ನೇ ಪಠ್ಯಪುಸ್ತಕ ಲೇಖಕರು 
ಗುರಿಯಾಗಿ ಇರಿಸಿಕೊಂಡರು. ಮಕ್ಕಳು ತಮಗೆ ಪರಿಚಯವಿರುವ 
ವ್ಯಕ್ತಿಗಳು. ತಮ್ಮ ಸಂಬಂಧಿಕರು ಶಾಲೆಯಲ್ಲ ಶಿಕ್ಷಕರ ಪಾತ್ರದಲ್ಲಿ 
ಕಾಣಿಸಿಕೊಳ್ಳುವುದನ್ನು ಕಂಡು ಮೂಕವಿಸ್ಕಿತರಾಗುತ್ತಾರೆ. 
ಸಮುದಾಯದ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಸಮೃದ್ಧ 
ಕೌಶಲಗಳೊಂದಿಗೆ ತರಗತಿಯ ಕಲಕೆಯ ಗುರಿಗಳ ಕಡೆಗೆ 
ಮಕ್ಕಳನ್ನು ನಿರ್ದೇಶಿಸುವಲ್ಲ ತಮ್ಮ ಜ್ಞಾನ ಹಾಗು ಕೌಶಲಗಳ 
ಪ್ರದರ್ಶನಕ್ಕೆ ಒಂದು ಅವಕಾಶ ಕಂಡುಕೊಳ್ಳುವಂತಾಗುತ್ತದೆ. ಈ 
ಸಮುದಾಯ-ಆಧಾರಿತ ವಿಧಾನವು ಶಾಲೆಯ ಬೋಧನಕಲಾ 
ಪ್ರಕ್ರಿಯೆಗಳನ್ನು ಗಮನಾರ್ಹವಾಗಿ ಶ್ರೀಮಂತಗೊಳಸುತ್ತದೆ. 


ಶ್ರೇಣೀಕೃತ ವಾಚನ ಸಂಪನ್ಮೂಲಗಳು 
(Graded reading resources) 


ಮೊದಲನೇ ತರಗತಿಗಾಗಿ ಸುಮಾರು ಇಪ್ಪತ್ತು ದೊಡ್ಡ ಕಥೆ- 
ಪುಸ್ತಕಗಳದ್ದು. ಅವುಗಳಲ್ಲ ಭಾಷೆ ಹಾಗು ಗಣಿತಕ್ಷೆ ಸಂಬಂಧಿಸಿದಂತೆ 
ಅನೇಕ ಶಿಶುಸ್ನೇಹಿಯಾದ ರೋಚಕ ಕಥೆಗಳವೆ. ದೊಡ್ಡ ಅಕ್ಷರಗಳಲ್ಲ 
ಸಂಕ್ಷೇಪ ಮಾಹಿತಿ ಒದಗಿಸುವ ಈ ಕಥೆ ಪುಸ್ತಕಗಳಗೆ ಆಕರ್ಷಕ 
ವರ್ಣರಂಜತ ಚಿತ್ರಗಳನ್ನು ರಚಿಸಲಾಗಿದೆ. ಮಕ್ಕಳಗೆ ಪುಸ್ತಕದ 
ಚಿತ್ರಗಳನ್ನು ತೋರಿಸಿ ಅಲರುವ ಬೆಕ್ಕು. ಮರ, ತಾಯ ಇತ್ಯಾದಿ 
ಪಠ್ಯಕ್ಕೆ ಅವರನ್ನು ಪರಿಚಯುಸಲು ಶಿಕ್ಷಣ ಸುಗಮಗಾರರು ಈ 
ಪುಸ್ತಕಗಳನ್ನು ಬಳಸುತ್ತಾರೆ. ಇವುಗಳನ್ನು ಬಳಸಿಕೊಂಡು 
ವರ್ಣಮಾಲೆಯ ಅಕ್ಷರಗಳು ಮತ್ತು ಸಂಖ್ಯೆಗಳನ್ನು ತಮ್ಮ ಮೊದಲ 
ವರ್ಷದಲ್ಲೇ ಕ್ರಮೇಣ ಪರಿಚಯ ಮಾಡಿಕೊಳ್ಳುತ್ತಾರೆ. ಎರಡನೇ 
ವರ್ಷಕ್ಗಾಗಿ ಮತ್ತೂ ಇಪ್ಪತ್ತು ಸಣ್ಣ ಕಥೆ ಪುಸ್ತಕಗಳದ್ದು. ಅವುಗಳಲ್ಲ 
ಹೆಚ್ಚನ ಪಠ್ಯವೂ. ಗಾತ್ರದಲ್ಲ ಸಣ್ಣದಾದ ವರ್ಣಮಯ ಚಿತ್ರಗಳೂ 
ಇವೆ. ಮಕ್ಷಳ ವಾಚನಾಭ್ಯಾಸವನ್ನು ಉತ್ತಮಗೋೊಳಸಲು 
ಅವುಗಳನ್ನು ವಿನ್ಯಾಸಗೊಳಸಲಾಗಿದೆ. 


ಮುಖ್ಯ ಪರಿಕಲ್ಪನೆಗಳನ್ನು ಪರಿಚಯುಸುವ ಅಲ್ಲನ ಚಟುವಟಕೆಗಳು 
ಮಕ್ಕಳ ವಯಸ್ಸಿಗೆ ಸೂಕ್ತವಾಗಿವೆಯೇ, ರೋಚಕತೆ 
ಕಾಂಯ್ದು ಕೊಂಡಿವೆಯೇ, ಸಂದರ್ಭ್ಬೋಚಿತವಾಗಿಂಯೂ, 
ಆಸಕ್ತಿದಾಯಕವಾಗಿಯೂ ಇವೆಯೇ ಎಂಬುದರ ಬಗ್ಗೆ ವಿಷಯ 
ವಿನ್ಯಾಸಕರು ಎಚ್ಚರವಹಿಸಿದ್ದರು. ಮಕ್ಷಳಗೆ ಯಾವುದೇ 
ಅಧ್ಯಾಯವೂ ಉದ್ದವಾಗಿ ತೋರದಂತೆ, ಅಲ್ಲನ ಪಠ್ಯವು 
ಕಠಿಣವಾಗಿಯೂ ಇರದಂತೆ ಸಮತೋಲನ ಕಾಯ್ದುಕೊಳ್ಳಲಾಗಿದೆ. 
ಜೊತೆಗೆ, ಶಿಕ್ಷಕರಿಗೆ ಸೂಚನೆಗಳನ್ನೂ, ಇತರ ವಿವರಣೆಗಳನ್ನೂ 


ಅದು ಒಳಗೊಂಡಿದೆ. ಸಮುದಾಯಗಳಕಲ್ಲ ಮಕ್ಕಳ ಜೀವನ ಹಾಗು 
ಅನುಭವಗಳನ್ನು ಚಿತ್ರಿಸುವ ವರ್ಣಚಿತ್ರಗಳು ಮಕ್ಕಳ ಮತ್ತು ಶಿಕ್ಷಣ 
ಸುಗಮಗಾರರ ಚಿಂತನೆ, ಹರ್ಷಾನುಭವಗಳನ್ನು ಉದ್ದೀಪಿಸುವಂತೆ 
ರಚಿತವಾಗಿವೆ. 


ಮಕ್ಕಳು ಹೇಗೆ ಕಅಯಬಹುದು 


ಪ್ರತಿ ಮಗುವೂ ಕಅಯುವುದನ್ನು ಖಾತ್ರಿಪಡಿಸಲು ಮಾತೃಭಾಷಾ 
ಆಧಾರಿತ ಬಹುಭಾಷಾ ಶಿಕ್ಷಣ ಕಾರ್ಯಕ್ರಮವು (Multi-Lingual 
Education-MTB-MLE) ಕಾಯ£ಗತವಾಗಿರುವ ಶಾಲೆಗಳ ಕೆಲವು 
ಪ್ರಮುಖ ಲಕ್ಷಣಗಳೆಂದರೆ: ಉಲ್ಲಾಸಭರಿತ ಭೌತಿಕ ಹಾಗು ಶೈಕ್ಷಣಿಕ 
ವಾತಾವರಣ, ಚೆನ್ನಾಗಿ ಮನನಮಾಡಲ್ಪಟ್ಟ ಬೋಧನಕಲೆಯ 
ಯೋಜನೆಗಳು ಮತ್ತು ಪ್ರಕ್ರಿಯೆಗಳು ಹಾಗು ಸಮುದಾಯದ 
ಸಂಪನ್ಯ್ಕೂಲ ತಂಡಗಳೊಂದಿಗೆ ಕಲಅಕೆ ಸಂಬಂಧವಾಗಿ ಸಹಕಾರ. 
ಇದರೊಂದಿಗೆ "ಜಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ' (DIET), 
ವಲಯ ಸಂಪನ್ಯ್ಕೂಲ ಕೇಂದ್ರಗಳು (BR), 'ಕಪ್ಟರ್‌ ಸಂಪನ್ಯ್ಕೂಲ 
ಸಂಚಾಲಕ'ರ (€್ನR0) ಹಾಗು ಸರ್ಕಾರೇತರ ಸಂಘಟನೆಗಳ 
ಬೆಂಬಲವನ್ನೂ ಒಳಗೊಂಡಿದೆ. ಶಾಲೆಯನ್ನು ಗ್ರಾಮ / 
ಸಮುದಾಂಯಖುದ ಸಂಶೋಧನೆಯು ಹಾಗು ನವೀಕರಣದ 
ಕೇಂದವಾಗಿ ಕಾಣಲಾಗುತ್ತದೆ. ಕೆಲವು ಮುಖ್ಯ ಲಕ್ಷಣಗಳು ಇಂತಿವೆ: 


ಸಜ್ಜುಗೊಂಡಿರುವ ಶಾಲೆ ಮತ್ತು ಸಮಾಜ 


ಪಠ್ಯಪುಸ್ತಕಗಳೊಂದಿಗೆ ನಾವು ಪರಿಕಲ್ಲನಾ ಟಪ್ಪಣಿಗಳು ಹಾಗು 
ತರಬೇತಿಯ ಘಟಕಗಳನ್ನು ರಚಿಸಿಕೊಂಡೆವು. ಸ್ಥಳೀಯರ 
ಜನಸಂಖ್ಯೆ ಹೆಚ್ಚಾಗಿ ಇರುವ ಹತ್ತು ಜಲ್ಪೆಗಳಲ್ಪ ಸ್ಥಳೀಯ ಭಾಷೆಗಳಲ್ಲ 
ಮಾತನಾಡುವ ಮಕ್ನಕು ಮಾತ್ರ ಇರುವ ಸುಮಾರು ಒಂದು ಸಾವಿರ 
ಶಾಲೆಗಳನ್ನು ಭಾಷಾವಾರು ಸಮೀಕ್ಷೆಯ ಮೂಲಕ 
ಆರಿಸಿಕೊಳ್ಳಲಾಲಯುತು. ಮೊದಲಗೆ, ಹೊಸ ಪಠ್ಯಪುಸ್ತಕಗಳನ್ನು 
ಬಳಸಿ ಮಾತೃಭಾಷಾ ಆಧಾರಿತ ಬಹುಭಾಷಾ ಶಿಕ್ಷಣ ಕಾರ್ಯಕ್ರಮದ 
(Multi-Lingual Education-MTB-MLE) wಪಕ್ರಮಕ್ತಾಗಿ 
ಸರ್ಕಾರದ ಯೋಜನೆಯನ್ನು ಶಿಕ್ಷಕರು ಹಾಗು ಸಮುದಾಯದ 
ಸದಸ್ಯರಿಗೆ ಪರಿಚಯುಸಲು ಈ ಶಾಲಾ ಪ್ರದೇಶಗಳಲ್ಲ ಸೂಕ್ತ 
ಪರಿಸರ-ನಿರ್ಮಾಣದ ಚಟುವಟಕೆಗಳನ್ನು ಕೈಗೆತ್ತಿಕೊಳ್ಳಲಾಯುತು. 
ಶೇ ಶಾಲೆಗಳ ಶಿಕ್ಷಕರಿಗೆ ಈ ನೂತನ ವಿಧಾನಕ್ಕೆ ಸಂಬಂಧಿಸಿದ 
ವಿಷಯ ಹಾಗು ಬೋಧನಕಲೆಯ ಪ್ರಕ್ರಿಯೆಗಳ ಬಗ್ಗೆ ತರಬೇತಿ ನೀಡಿ 
ಅವನ್ನು ಪರಿಚಯ ಮಾಡಿಕೊಡಲಾಯುತು. 


ಸಮಗ್ರ ಸಮುದಾಯವನ್ನು ತೊಡಗಿಸುವ ಕಾರ್ಯ 


ಕಥೆಗಾರರು, ಗಾಯಕರು. ನೃತ್ಯಪಟುಗಳು. ಸಂಗೀತಗಾರರು. 
ಗಾದೆ-ಒಗಟುಗಳ ರಚನಕಾರರು, ಆಟಕೆಗಳ ತಯಾರಕರು, 
ಹಾಸ್ಯನಟರು ಇವರೇ ಮೊದಲಾದವರನ್ನು ಒಳಗೊಂಡ 
ಸಮುದಾಯ ಸಂಪನ್ಮೂಲ ತಂಡಗಳನ್ನು ಪ್ರತಿ ಶಾಲೆಯಲ್ಲೂ 
ಅಣಿಗೊಆಸಲಾಯುತು. ಶಾಲೆ ಮತ್ತು ಸಮುದಾಯ ಸಂಪನ್ಯ್ಕೂಲ 
ತಂಡಗಳ ನಡುವೆ ನಡೆದ ಗೋಷ್ಠಿಗಳು ವಿವಿಧ ವಿಷಯಗಳಕಲ್ಪ 


ಬೋಧ'ನಕಲೆಯ ಪ್ರಕ್ರಿಯೆಗಳನ್ನು ಸುಗಮಗೊಳಸುವಲ್ಲ 
ಸಂಪನ್ಮೂಲ ವ್ಯಕ್ತಿಗಳ ಪಾತ್ರಗಳನ್ನು ಪಠ್ಯಪುಸ್ತಕಗಳೊಡನೆ 
ಬೆನೆಯುವ ಕೆಲಸವನ್ನು ನೆರವೇರಿಸಿದವು. ಬಆಕ, ಒಂದು ನಿರ್ದಿಷ್ಟ 
ಶಾಲೆಗೆ ಯಾವ ತಂಡವು ಅಲ್ಪನ ಮಕ್ಷಳೊಡನೆ ಕೆಲಸಮಾಡಲು, 
ಅವರು ಅಪೇಕ್ಷಿಸುವ ಜ್ಞಾನ ಹಾಗು ಕೌಶಲಗಳನ್ನು ದಾಟಸಲು 
ಅಗತ್ಯವಿರುವ ತಯಾರಿ ಮಾಡಿಕೊಂಡು ಭೇಟ ನೀಡುತ್ತವೆ 
ಎಂಬುದರ ಬಣ್ಣೆ ಸೂಚನೆಯುರುವ ಒಂದು ಶೈಕ್ಷಣಿಕ ಕ್ಯಾಲೆಂಡರನ್ನು 


ಶಾಲೆಗಳು ರೂಪಿಸಿದವು. 
ಸರ್ಕಾರದ ಭಾಗೀದಾರಿಕೆ 


ಈಗ ಜಾರ್ಣಂಡ್‌ ಸರ್ಕಾರವು ಈ ಸಾಮದ್ರಿ ಹಾಗು ತರಬೇತಿಯ 
ಪ್ರಯೋಜನ ಪಡೆದು ಮಾತೃಭಾಷಾ ಆಧಾರಿತ ಬಹುಭಾಷಾ ಶಿಕ್ಷಣ 


ಕಾರ್ಯಕ್ರಮವನ್ನು (Mothertongue based Multi-lingual 


Education-MTB-MLE) ರಾಜ್ಯದ ಹತ್ತು ಜಲ್ಲೆಗಕ ಸುಮಾರು 
ಒಂದು ಸಾವಿರ ಶಾಲೆಗಕಲ್ಲ ಜಾರಿಗೆ ತಂದಿದೆ. ಇದಕಾಗಿ ಪ್ರಾಥಮಿಕ 
ಶಾಲಾ ಹಂತದ ಪಠ್ಯಪುಸ್ತಕಗಳನ್ನು ಪ್ರಸ್ತುತ ಲೇಖಕನ 
ಮಾರ್ಗದರ್ಶನದಲ್ಲ ಏಳು ಸ್ಥಳೀಯ ಹಾಗು ಪ್ರಾದೇಶಿಕ ಭಾಷೆಗಳಲ್ಲ 
ಅಭವೃದ್ಧಿಗೊಆಸಲಾಯಿತು. ಬಾಷೆ ಹಾಗು ಗಣಿತದ 
ಪಠ್ಯಪುಸ್ತಕಗಳು ಮಕ್ಕಳು. ಶಿಕ್ಷಕರು ಮತ್ತು ಸಮುದಾಯಗಳ 
ಸದಸ್ಯರಲ್ಲ ಉತ್ಸಾಹ ಹಾಗು ಆಸಕ್ತಿಗಳ ಭಾರಿ ಅಲೆಯನ್ನೇ 
ಹುಟ್ಟುಹಾಕಿದೆ. ಈೇ ಸಮುದಾಂಶು-ಆಧಾರಿತ ವಿಧಾನವು 
ಕ್ರಿಯಾಶಿೀೀಲ ವಿದ್ಯಾರ್ಥಿಗಳು, ಉತ್ಪುಕ ಶಿಕ್ಷಕರು ಹಾಗು 
ಜೀವಂತಿಕೆಯಿಂದ ತುಂಬತುಳುಕುವ ಸಮುದಾಯ ಬೆಂಬಅತ 
ಚಟುವಟಕೆಗಳ ಮೂಲಕ ಶಾಲೆಗಳು ಪರಿವರ್ತನೆಯ ಹಾದಿ 
ತುಳಯುವಂತೆ ಮಾಡಿದೆ. 


ಮುಕ್ತಾಯ 


ಮಾತೃಭಾಷಾ ಆಧಾರಿತ ಬಹುಭಾಷಾ ಶಿಕ್ಷಣದ ಕಾರ್ಯಕ್ರಮವು 
ಶಾಲೆಗಳಲ್ಲ ಪರಿವರ್ತನೆ ತಂದುದಲ್ಲದೇ. ಇದರಲ್ಲ ತೊಡಗಿಸಿ- 
ಕೊಂಡಿರುವ ಸ್ಥಳೀಯ ಸಮುದಾಯಗಳಲ್ಲ ಪ್ರಚಂಡ ಉತ್ಸಾಹ, 
ಸಂಭ್ರಮಗಳನ್ನು ಹುಟ್ಟುಹಾಕಿದೆ. ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ 
ದಾಖಲಾತಿ ಹಾಗು ಹಾಜರಿಗಳೆರಡೂ ಗಣನೀಂಖುವಾಗಿ 
ಸುಧಾರಿಸಿದ್ದರೆ. ಶಾಲೆ ತೊರೆಯುವ ಮಕ್ಕಕ ಪ್ರಮಾಣವೂ ಈ 
ಶಾಲೆಗಳಲ್ಲ ಗಣನೀಯವಾಗಿ ಕುಸಿದಿದೆ. ಒಂದು ಕಾಲದ ಬಕೋ 
ಎನ್ನುತ್ತಿದ್ದ ತರಗತಿ ಕೊಠಡಿಗಳಲ್ಲ ಈಗ ನವಚ್ಯೆತನ್ಯ, ಉತ್ಸಾಹ. 
ಸಮುದಾಯದ ಬೆಂಬಲದ ಬಲ ಹಾಗು ಕಲಕಾ ಚಟುವಟಕೆಗಕಲ್ಲ 
ಸಕ್ರಿಯವಾಗಿ ಪಾಲ್ಗೊಳ್ಳುವ ಹುರುಪು ಕಾಣಿಸುತ್ತಿದೆ. ಸಮುದಾಯದ 
ಸದಸ್ಯರ ಸಕ್ರಿಯ ಸಹಕಾರ, ಜಾನಪದ ಆಧರಿತ ಪಠ್ಯವಿಷಯಗಳ 
ಮೂಲಕ ತರಗತಿಯ ಪ್ರಕ್ರಿಯೆಗಳಲ್ಲ ನವಚ್ಯೆತನ್ಯದ 
ಸಂಚಾರವಾಗಿದ್ದು, ಅದರ ಅಂತಿಮ ಪರಿಣಾಮವಾದ ಸಾಮಾಜಕ 
ಬದಲಾವಣೆಗಳನ್ನು ತಂದಿದೆ. ಈ ಪುಸ್ತಕಗಳಗೆ ಪ್ರಸ್ತುತ ಸ್ಥಳೀಯ 
ಸಾಂದರ್ಭಕ ಸಂಪನ್ಮೂಲಗಳನ್ನು ಸೇರಿಸಿಕೊಳ್ಳುವುದರ ಮೂಲಕ 
ಅವುಗಳನ್ನು ಯಾವುದೇ ರಾಷ್ಟ್ರೀಯ ಭಾಷೆಯಲ್ಲ ಅಳವಡಿಸಿ- 
ಕೊಳ್ಳಬಹುದಾಗಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


43 


44 


ಬನಯ್‌ ಪಟ್ಟನಾಯಕ್‌ ಅವರು ಜಾರ್ಬಂ೦ಡ್‌ ರಾಜ್ಯದ ಆಖ್ರಾ ಎಂ೦ಬಲ್ಲರುವ TALL ನ (ಮಾತೃಭಾಷಾ ಆಧಾರಿತ 
ಕ್ರಿಯಾತ್ಮಕ ಭಾಷಾ ಕಲಕೆ) ಸ್ಥಾಪ ಪಕರಾಗಿದ್ದಾರೆ. ಪ್ರಸ್ಲುತ ಅವರು ಅಹಾರದ ವಿಶ್ವ ಬ್ಯಾಂಕ್‌ ನೆರವಿನ ಯೋಜನೆ 'ಶಿಕ್ಷಕ 
ಫರಿಸಾಮಕಾರಿಸದ ವಟ (Enhancing Teacher Effectiveness in Bihar) ಅನುಷ್ಟಾನಕ್ಕೆ ಬೆಂಬಲವಾಗಿರುವ 
ಕಾರ್ಯಾಲಯ ತಂಡದ (Implementation Support Agency -1SA) ನಾಯಕರಾಗಿ ದುಡಿಯುತ್ತಿದ್ದಾರೆ. ಅವರು 
ಭಾರತದಲ್ಲ ವಿಶ್ವಬ್ಯಾಂಕ್‌ನ ಹಿರಿಯ ಶೈಕ್ಷಣಿಕ ಸಲಹೆಗಾರರಾಗಿದ್ದಾರೆ. ಇದಕ್ಕೂ ಮೊದಲು ಅವರು ಯೂನಿಸೆಫ್‌ನಲ್ಲ 
ಶಿಕ್ಷಣತಜ್ಞರಾಗಿ ನವದೆಹಲಅ ಹಾಗು ಜಾರ್ಬಂ೦ಡ್‌ ರಾಜ್ಯದ ಕಚೇರಿಗಕಲ್ಲ ಎಂಟು ವರ್ಷಕ್ಕೂ ಮೇಲ್ಪಟ್ಟು ಸೇವೆ ಸಲ್ಪಸಿದ್ದಾರೆ. 
ಅದಕ್ಕೂ ವಟು, ಭಾರತ ಸರ್ಕಾರದ ಮಾನವ ಸಂಪನ್ಯ್ಕೂಲ ಸಚಿವಾಲಯದ ರಾಷ್ಟ್ರೀಯ ತಾಂತ್ರಿಕ ಬರಹ ತಂಡದ 
(Technical Support Group -TSG) ಮುಖ್ಯ ರ (ಗುಣಮಟ್ಟದ ಶಿಕ್ಷಣ) ಸುಮಾರು ಹತ್ತು ವರ್ಷಗಳ ಕಾಲ 
ಕಾರ್ಯನಿರ್ವಹಿಸಿದ್ದಾರೆ. ಅವರು ವಿಜ್ಞಾನ ಹಾಗು ಶಿಕ್ಷಣದ ವಿಚಾರವಾಗಿ ಮಕ್ಕಳಗಾಗಿ, ಶಿಕ್ಷಕರಿಗಾಗಿ ಸುಮಾರು 180೦ ಕ್ಲೂ 
ಮಿಕ್ಷು ಪುಸ್ತಕಗಳನ್ನು ಬರೆದಿದ್ದಾರೆ, ಅನುವಾದಿಸಿದ್ದಾರೆ. ಇಷ್ಟೇ ಅಲ್ಲದೆ, ಅನೇಕ ರಾಜ್ಯಗಳಲ್ಲ ಬಳಕೆಯಾಗುತ್ತಿರುವ ಪಠ್ಯಕ್ರಮ 
ಹಾಗು ಪಠ್ಯಪುಸ್ತಕಗಳ ವಿಚಾರವಾಗಿ ಇವರು ಮಾಡಿರುವ ಸಾಧನೆಯು ಅನೇಕ ರಾಷ್ಟ್ರೀಯ ಹಾಗು ರಾಜ್ಯಪ್ರಶಸ್ತಿಗಳನ್ನು 
ಇವರ ಮುಡಿಗೇರಿಸಿದೆ. ಇವರನ್ನು binaypattanayak@outlook.com ನಲ್ಲ ಸಂಪರ್ಕಿಸಬಹುದು 


ಅನುವಾದ: ಕುಶಾಲ್‌ ಬ. ಎಸ್‌ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಶಿಕ್ಷಕರು ಎಲ್ಲ ಮಕ್ಕಳಗೂ ಒಂದೇ ಬಗೆಯ ವಿಷಯವನ್ನು, ಒಂದೇ ವೇಳೆಗೆ, 
ಏಕಪ್ರಕಾರದ ವಿಧಾನದಿಂದ ಬೋಧಿಸಿ, ಒಂದೇ ತೆರನ ಫಅತಾಂಶಗಳನ್ನು 
ಪಡೆಯಬೇಕು ಎಂದು ಇನ್ನೂ ನಾವು ನಿರೀಕ್ಷಿಸುತ್ತೇವೆ. ಇದು ಸೋಲಲೆಂದೇ 
ವಿನ್ಯಾಸಗೊಳಸಿದಂತಹ ವಿಚಾರವಾಗಿದೆ; ಏಕೆಂದರೆ, ಉಳದಂತೆ ಬಹು 
ಚುರುಕಾಗಿಯೂ, ಸಮರ್ಥರಾಗಿಯೂ ಇರುವ ಬಹುದೊಡ್ಡ ಪ್ರಮಾಣದ ಮಕ್ಕಳು 
ಒಂದಲ್ಲ ಒಂದು ಕಾರಣಕ್ಕೆ ಕಅಕಾ ಪ್ರಕ್ರಿಯೆಬುಂದ ಹೊರಗೆ ಉಳಯುವುದನ್ನು 
ಬಾತ್ರಿ ಪಡಿಸಿರುವುದಷ್ಟೇ ಇದರ ಸಾಧನೆ. 


-ಸುಜೀರ್‌ ಶುಕ, ಪ್ಲಂದನಶೀಲ ಶಾಲೆಗಳೇಕೆ ಬೇಕು?, ಪು.1೦ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


